ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |476 | 
i ಶ್ರೀ ಹೆಚ್‌. ಎಂರಮೇಶ ಗೌಡ 
ಮಾನ್ನ ಸದಸ್ನರ ಹೆಸರು ಗ 
8 ಶಿ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 24-09-2020 

ಕ್ರ ಪಶ್ನೆ ಉತ್ತರ 

ಸಂ. 

ಅ) | ರಾಜ್ಯದಾದ್ಯಂತ ಈವರೆಗೆ ನವೀಕರಿಸದೆ | 2020-21ನೇ ಸಾಲಿಗೆ 10942 ಸನ್ನದುಗಳು ನವೀಕರಣಗೊಂಡಿದ್ದು, 
ಉಳಿಸಿಕೊಂಡಿರುವ ಅಬಕಾರಿ | ಇನ್ನೂ 352 ಸನ್ನದುಗಳು ನವೀಕರಣಗೊಳ್ಳಲು ಬಾಕಿ ಇರುತ್ತದೆ. ಅಬಕಾರಿ 
ಪರವಾನಗಿಗಳ ಸಂಖ್ಯೆ ಎಷ್ಟು ಈ ಕಾಯ್ದೆ ಮತ್ತು ನಿಯಮಗಳಡಿ ಸನ್ನದುಗಳನ್ನು ನವೀಕರಣಗೊಳಿಸದೇ 
ಪರವಾನಗಿಯಲ್ಲಿ ಕಾರ್ಯಾಚರಿಸುತ್ತಿರುವ | ಕಾರ್ಯನಿರ್ವಹಿಸಲು ಅವಕಾಶವಿರುವುದಿಲ್ಲ." 
ವರ್ತಕರ ವಿರುದ್ಧ ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 

ಆ) ಜ್ಯದಲ್ಲಿ ಹೊಸದಾಗಿ ನೀಡಲಾಗುತ್ತಿರುವ ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 07 ಇಎಫ್‌ಎಲ್‌ 2008 


ಎಂ.ಎಸ್‌.ಐ.ಎಲ್‌ ಮಳಿಗೆಗಳ ಸಂಖ್ಯೆ 
ಎಷ್ಟು ಹೊಸ ಎಂ.ಎಸ್‌.ಐ.ಎಲ್‌ 
ಮಳಿಗೆಗಳನ್ನು ಸ್ಥಾಪಿಸಲು ಇರುವ 
ಮಾನದಂಡಗಳೇನು; ಎಂ.ಎಸ್‌.ಐ.ಎಲ್‌ 
ನಿಂದ ಸರ್ಕಾರಕ್ಕೆ ಮತ್ತು ಮಳಿಗೆ 
ನಡೆಸುವವರಿಗೆ ಇರುವ ಲಾಭಗಳೇನು; 


ದಿನಾಂಕ:03.07.2009 ರಲ್ಲಿ 463 ಸನ್ನದುಗಳನ್ನು ಹಾಗೂ ಸರ್ಕಾರದ 
ಪತ್ರ ಸಂಖ್ಯೆ: ಎಫ್‌ಡಿ 15 ಇಎಫ್‌ಎಲ್‌ 2015 ದಿ:23.09.2016 ರಲ್ಲಿ 900 
ಸನ್ನದುಗಳನ್ನು ರಾಜ್ಯದಲ್ಲಿ ಎಂ.ಎಸ್‌.ಐ.ಎಲ್‌ ವತಿಯಿಂದ ಸ್ಥಾಪಿಸಲು 
ಈಗಾಗಲೇ ಹಂಚಿಕೆ ಮಾಡಲಾಗಿರುತ್ತದೆ. 


ಎಂ.ಎಸ್‌.ಐ.ಎಲ್‌ ಸನ್ನದ ಗಳನ್ನು ಮಂಜೂರು 
ಮಾಡಲು ಸರ್ಕಾರ ಅನುಸರಿಸುವ ಮಾರ್ಗಸೂಚಿಗಳು ಕೆಳಕಂಡಂತಿವೆ: 


i. ಎಂ.ಎಸ್‌.ಐ.ಎಲ್‌ ಮಳಿಗೆಗಳನ್ನು ಕರ್ನಾಟಕ ಅಬಕಾರಿ 
(ಭಾರತೀಯ ಮತ್ತು ವಿದೇಶಿ ಮದ್ಯಗಳ ಮಾರಾಟ) 
ನಿಯಮಗಳು, 1968 ರ ನಿಯಮ-3(11-ಸಿ), 8, 8(ಎ) ಹಾಗೂ 
ಕರ್ನಾಟಕ ಅಬಕಾರಿ (ಸನ್ನದುಗಳ ಸಾಮಾನ್ಯ ಷರತ್ತುಗಳು) 
ನಿಯಮಗಳು. 1967ರ ನಿಯಮ-5ರ ಪ್ರಕಾರ ನಿಬಂಧನೆಗಳನ್ನು 
ಪಾಲಿಸಿ ಮಂಜೂರು ಮಾಡಲು ಪೂರ್ವಾನುಮತಿ 
ನೀಡಲಾಗುವುದು. 

ii ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 07 ಇಎಫ್‌ಎಲ್‌ 2008 
ದಿನಾಂಕ: 03.07.2009 ರಲ್ಲಿ ಪ್ರತಿ ತಾಲ್ಲೂಕಿಗೆ ಕನಿಷ್ಟ 2 ರಂತೆ 
352 ಸನ್ನದುಗಳು, ಜಿಲ್ಲಾ ಕೇಂದ್ರಸ್ಥಾನಕ್ಕೆ 2 ರಂತೆ 58 
ಸನ್ನದುಗಳು ಹಾಗೂ ಎಂಎಸ್‌ಐಎಲ್‌ ಸಂಸ್ಥೆ ಪ್ರಾದೇಶಿಕ ಬೇಡಿಕೆ 


ಅಧ್ಯಯನ ಆಧರಿಸಿ ಕೋರಿಕೆ ಸಲ್ಲಿಸುವ ಸ್ಥಳಗಳಿಗೆ 53 
ಸನ್ನದುಗಳಂತೆ ಒಟ್ಟು 463 ಸನ್ನದುಗಳನ್ನು ಹಂಚಿಕೆ 
ಮಾಡಲಾಗಿದೆ. 

iii: ಮುಂದುವರೆದು, ಸರ್ಕಾರದ ಪತ್ರ ಸಂಖ್ಯೆ ಎಫ್‌ಡಿ 15 


ಇಎಫ್‌ಎಲ್‌ 2015 ದಿ:23.09.2016 ರಲ್ಲಿ ಕೆಳಕಂಡ ಷರತ್ತುಗಳ 


iv. 


ಮೇಲೆ ಎಂ.ಎಸ್‌.ಐ.ಎಲ್‌ ಸಂಸ್ಥೆಗೆ ಒಟ್ಟು 900 ಸನ್ಪು..ಗಳನ 
ಹೆಚ್ಚುವರಿಯಾಗಿ ಮಂಜೂರು ಮಾಡಲು ಅನುಮೋದನೆ 


ನೀಡಲಾಗಿದೆ. 


* ಎಂ.ಎಸ್‌.ಐ.ಎಲ್‌ ಸಂಸ್ಥೆ ಯೇ ತನ್ನ ವಾಣಿಜ್ಯ 
ಕಾರ್ಯಸಾಧ್ಯತೆಗೆ ಅನುಗುಣವಾಗಿ ಸನ್ನದುಗಳ ಸ್ನಳವನ ್ಸ್ನಿ 
ನಿಗಧಿಗೊಳಿಸುವುದು. ಎಂ.ಎಸ್‌.ಐ.ಎಲ್‌ ಸಂಸ್ಥೆ ಯ 
ಅಧಿಕಾರಿಗಳು ಕರ್ನಾಟಕ ಅಬಕಾರಿ ಕಾಯ್ದೆಯನ್ವಯ 


ಮದ್ಧದಂಗಡಿಗಳನ್ನು ತೆರೆಯುವ ನಿರ್ದಿಷ್ಟ ಸ್ಥಳಗಳನ್ನು 


p) 


* ಈ ರೀತಿ ಗುರುತಿಸುವ ಸ್ಥಳಗಳು ಸರ್ಕಾರವು ತಿಳಿಸಿರುವ 
ವಿಧಾನಸಭಾ ಕ್ಷೇತದ ವ್ಹಾಪಿಯಲ್ಲೇ ಇರಬೇಕು ಹಾಗೂ 
, ¥ pe ಶೆ ನಾ 


ನಿಗದಿಪಡಿಸಿರುವ ಸಂಖ್ಯೆಯ ಮಿತಿಯಲ್ಲೇ ಇರಬೇಕು. 


ರಿ 


* ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಮತ್ತೊಂದು 
ವಿಧಾನಸಭಾ ಕ್ಷೇತ ವ್ಯಾಪ್ತಿಗೆ ವರ್ಗಾವಣೆ ಆಗದಂತೆ 
ನೋಡಿಕೊಳ್ಳತಕ್ಕದ್ದು. 

* ಎಂ.ಎಸ್‌.ಐ.ಎಲ್‌ ಸಂಸ್ಥೆಯಿಂದ ಸನ್ನದು ಸ್ಥಳಗಳನ್ನು 
ಗುರುತಿಸಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ ನಂತರ ಅಂತಹ 


Ke kd 
ಸನ್ನದ ಸ್ಥಳಗಳು ಕರ್ನಾಟಕ ಅಬಕಾರಿ (ಸನ್ನದುಗಳ 
ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ ನಿಯಮ 5 
ಕ್ಷೇಪಣಾ ರಹಿತ ಸ್ಥಳದಲ್ಲಿರುವಂತೆ ಹಾಗೂ ಇತರೆ 
ಸಂಬಂಧಿಸಿದ ನಿಯಮಗಳಿಗೆ ಪೂರಕವಾಗಿರುವಂತೆ 
ಸಂಬಂಧಪಟ್ಟ ಅಬಕಾರಿ ಉಪ ಆಯುಕ್ತರು 


ಮುಂದುವರೆದು, ಸರ್ಕಾರದ ಪತ್ರ ಸಂಖ್ಯೆ ಎಫ್‌ಡಿ 08 
ಇಎಫ್‌ಎಲ್‌ 2020 ದಿ:08.09.2020 ರಲ್ಲಿ ಈಗಾಗಲೇ 
ಮಂಜೂರು ಮಾಡಿರುವ ಒಟ್ಟು 900 ಸನ್ನದುಗಳ ಪೈಕಿ ಬಾಕಿ 
ಉಳಿದಿರುವ 441 ಸನ್ನದುಗಳನ್ನು ಕೆಳಕಂಡ ಷರತ್ತುಗಳ ಮೇಲೆ 
ಪ್ರಾರಂಭಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 


ಅ ಎಂ.ಎಸ್‌.ಐ.ಎಲ್‌ ಸಂಸ್ಥೆ ಯೇ ತನ್ನ ವಾಣಿಜ್ಯ 
ಕಾರ್ಯಸಾಧ್ಯತೆಗೆ ಅನುಗುಣವಾಗಿ ಸನ್ನದುಗಳ ಸ್ಥಳವನ್ನು 
ನಿಗಧಿಗೊಳಿಸುವುದು. ಎಂ.ಎಸ್‌.ಐ.ಎಲ್‌ ಸಂಸ್ಥೆ ಯ 


ಅಧಿಕಾರಿಗಳು ಕರ್ನಾಟಕ ಅಬಕಾರಿ ಕಾಯ್ದೆಯನ್ವಯ 
ಮದ್ಯದಂಗಡಿಗಳನ್ನು ತೆರೆಯುವ ನಿರ್ದಿಷ್ಟ ಸ್ಥಳಗಳನ್ನು 
ಗುರುತಿಸುವುದು. 

* ಸಿಎಲ್‌-11(ಸಿ) ಕೋಟಾದಲ್ಲಿನ ಬಾಕಿ ಇರುವ 441 ಚಿಲ್ಲರೆ 


ಮದ್ಯ ಮಾರಾಟ ಸನ್ನದುಗಳ ಪೈಕಿ ಯಾವುದಾದರೂ 


ಸನ್ನದನ್ನು ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ 
ಮತ್ತೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪಿಗೆ ವರ್ಗಾವಣೆ 
ಮಾಡುವುದಾದಲ್ಲಿ ಅದೇ ಜಿಲ್ಲೆಯ ಬೇರೆ ಯಾವುದಾದರೂ 


ಅಗತ್ತವಿರುವ ವಿಧಾನಸಭಾ ಕ್ಷೇತ್ರಕ್ತೆ ಕರ್ನಾಟಕ ಅಬಕಾರಿ 


(ಸನ್ನದುಗಳ ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ 


ನಿಯಮ 5 ರನ್ವಯ ಆಕ್ಷೇಪಣಾ ರಹಿತ ಸ್ಥಳಕ್ಕೆ 
ದಿನಾಂಕ:31.12.2020 ರೊಳಗೆ ವರ್ಗಾವಣೆ 
ಮಾಡಿಕೊಳ್ಳತಕ್ಕದ್ದು. 

* ಎಂ.ಎಸ್‌.ಐ.ಎಲ್‌ ಸಂಸ್ಥೆಯಿಂದ ಸನ್ನದು ಸ್ಥಳಗಳನ್ನು 


ಗುರುತಿಸಿ ಅಬಕಾರಿ ಇಲಾಖೆಗೆ ಸಲ್ಲಿಸಿದ ನಂತರ ಅಂತಹ 
ಸನ್ನದು ಸ್ಥಳಗಳು ಕರ್ನಾಟಕ ಅಬಕಾರಿ (ಸನ್ನದುಗಳ 
ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ ನಿಯಮ 5 
ರನ್ವಯ ಆಕ್ಷೇಪಣಾ ರಹಿತ ಸ್ಥಳದಲ್ಲಿರುವಂತೆ ಹಾಗೂ ಇತರೆ 


ಸಂಬಂಧಿಸಿದ ನಿಯಮಗಳಿಗೆ ಪೂರಕವಾಗಿರುವಂತೆ 
ಸಂಬಂಧಪಟ್ಟ ಅಬಕಾರಿ ಉಪ ಆಯುಕ್ತರು 
ನೋಡಿಕೊಳ್ಳತಕ್ಕದ್ದು ೫ 


ಎಂ.ಎಸ್‌.ಐ.ಎಲ್‌ ಸಂಸ್ಥೆಗೆ ಮದ್ಯ ಮಾರಾಟಕ್ಕಾಗಿ ನೀಡಲಾಗುವ 
ಸಿಎಲ್‌-।ಸಿ ಸನ್ನದಿನಿಂದ ಗ್ರಾಹಕರಿಗೆ ಗುಣಮಟ್ಟದ ಮದ್ಯವನ್ನು 
ಎಂ.ಆರ್‌.ಪಿ ದರದಲ್ಲಿಯೇ ನೀಡಲಾಗುತ್ತಿದೆ. ಮದ್ಯ ಮಾರಾಟದಿಂದ 
ಸಂಗ್ರಹಣೆಯಾಗುವ ಅಬಕಾರಿ ಸುಂಕ ಹಾಗೂ ಹೆಚ್ಚುವರಿ ಅಬಕಾರಿ ಸುಂಕ 
ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸಂದಾಯವಾಗುತ್ತದೆ. ಸಿಎಲ್‌-11ಸಿ 
ಸನ್ನದು ಮಳಿಗೆಯನ್ನು ಎಂ.ಎಸ್‌.ಐ.ಎಲ್‌ ಸಂಸ್ಥೆಯವರೇ 
ನಡೆಸುವುದರಿಂದ ನಿಯಮಗಳಂತೆ ಮದ್ಯದ ವಹಿವಾಟಿನ ಶೇ.10ರಷ್ಟು 
ಲಾಭವನ್ನು ಸರ್ಕಾರಿ ಸ್ಥಾಮ್ಮದ ಎಂ.ಎಸ್‌.ಐ.ಎಲ್‌ ಸಂಸ್ಥೆಯೇ ಗಳಿಸುತ್ತಿದೆ. 


ಇ) | ರಾಜ್ಯದಲ್ಲಿ ಲಾಕ್‌ ಡೌನ್‌ ಸಂದರ್ಭದಲ್ಲಿ | ದಿನಾಂಕ: 23.03.2020 ರಿಂದ 03.05.2020 ರವರೆಗೆ ಲಾಕ್‌ಡೌನ್‌ 
ಅಬಕಾರಿ ಇಲಾಖೆಗೆ ಆದ ನಷ್ಟವೆಷ್ಟು; ಸಂದರ್ಭದಲ್ಲಿ ಮದ್ಯದಂಗಡಿಗಳನ್ನು ಮುಚ್ಚಿಸಿರುವುದರಿಂದ, ಈ 
ಮದ್ಯದಂಗಡಿಗಳನ್ನು ತೆರೆದು ನಂತರ | ಅವಧಿಯಲ್ಲಿ ಯಾವುದೇ ರಾಜಸ್ವ ಸಂಗ್ರಹಣೆ ಆಗಿರುವುದಿಲ್ಲ. ಕಳೆದ 
ಇಲ್ಲಿಯವರೆಗೆ ಸರ್ಕಾರದ ಬೊಕ್ಕಸಕ್ಕೆ ಬಂದ | ಸಾಲಿನ ಇದೇ ಅವಧಿಯಲ್ಲಿ ರೂ.795.57 ಕೋಟಿಗಳಷ್ಟು ಅಬಕಾರಿ 
ಹಣವೆಷ್ಟು (ಅಂಕಿಅಂಶ ಸಹಿತ ಮಾಹಿತಿ | ರಾಜಸ್ವ ಸಂಗ್ರಹವಾಗಿರುತ್ತದೆ. ಆದ್ದರಿಂದ, ಲಾಕ್‌ಡೌನ್‌ ಅವಧಿಯಲ್ಲಿ 
ನೀಡುವುದು) ರೂ.1,795.57 ಕೋಟಿಗಳಷ್ಟು ಆದಾಯದ ಕೊರತೆ ಉಂಟಾಗಿರುತ್ತದೆ. 

ದಿನಾಂಕ: 04.05.2020 ರಿಂದ ಲಾಕ್‌ಡೌನ್‌ ಅನ್ನು ತೆರೆವುಗೊಳಿಸಿ ಹಂತ 
ಹಂತವಾಗಿ ಮದ್ಯ ಮಾರಾಟ ಮಾಡಲು ಅನುಮತಿ ನೀಡಲಾಗಿದ್ದು, 
ದಿನಾ೦ಕ:04.05.2020 ರಿಂದ 31.08.2020 ರವರೆಗೆ ಮದ್ಯ 
ಮಾರಾಟದಿಂದ ರಾಜ್ಯ ಸರ್ಕಾರದ ಖಜಾನೆಗೆ ರೂ.7.58180 
ಕೋಟಿಗಳಷ್ಟು ಸಂಗ್ರಹವಾಗಿರುತ್ತದೆ. 

ಈ) | ಆನ್‌ ಲೈನ್‌ ಮದ್ಯ ಮಾರಾಟದ ಪ್ರಸ್ತಾವನೆ ಇಲ್ಲ. 


ಈಗಲೂ ಸರ್ಕಾರದ ಮುಂದೆ ಇದೆಯೇ; 
ಇದ್ದಲ್ಲಿ, ಸರ್ಕಾರ ಆನ್‌ ಲೈನ್‌ ಮದ್ಯ 
ಮಾರಾಟ ಆರಂಭಿಸುತದೆಯೇ? 


ಆಇ 7 ಇಎಲ್‌ಕ್ಯೂ 2020 


(ಹೆಚ್‌ ನಾಗೇಶ್‌) 
ಅಬಕಾರಿ ಸಚಿವರು 


